ನೇಮಕಾತಿ ಬಗ್ಗೆ 
ಡಾ|| ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) :- 
34 (112) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಡಾ.ಬಿ.ಆರ್‌. ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿ ನಿಗಮದ)ದಲ್ಲಿ 
ಇದುವರೆವಿಗೂ ನೇಮಕವಾಗಿರುವ ಅಧಿಕಾರಿ/ಸಿಬ್ಬಂದಿ ವರ್ಗದವರ ಸಂಖ್ಯೆ ಎಷ್ಟು; (ಇವರುಗಳ ಹೆಸರು, ನೇಮಕಾತಿಯಾದ 
ದಿನಾಂಕ ಮತ್ತು ಹುದ್ದೆವಾರು ವಿವರ ನೀಡುವುದು) 


(ಆ) ಈ ನೇಮಕಾತಿಯಲ್ಲಿ ಮೀಸಲಾತಿ ಪದ್ಧತಿಯನ್ನು ಪಾಲನೆ ಮಾಡಲಾಗಿದೆಯೇ; ಇದ್ದಲ್ಲಿ, ಅಂತಹ ಅಧಿಕಾರಿ/ಸಿಬ್ಬಂದಿಗಳ 
ಹೆಸರು ಮತ್ತು ಹುದ್ದೆವಾರು ವಿವರ ನೀಡುವುದು ; 


(ಇ) ನಿಗಮವು ಸ್ಥಾಪನೆಯಾದಾಗಿನಿಂದ ಈವರೆಗೂ ಚಾಲ್ತಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಾವಳಿ (ಕಾಲಕಾಲಕ್ಕೆ 
ಪರಿಷ್ಕತಗೊಂಡಿರುವುದು ಒಳಗೊಂಡಂತೆ) ಗಳ ಪ್ರತಿ ನೀಡುವುದು; 


(ಈ) ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ ನಿಗಧಿಪಡಿಸಿ ಅನುಪಾತದಂತೆ ಕಾಲಕಾಲಕ್ಕೆ ನೇರ ನೇಮಕಾತಿ 
ಮಾಡಲಾಗಿದೆಯೇ; ಹಾಗೂ ಅನುಪಾತದಂತೆ ಮುಂಬಡ್ತಿಯನ್ನು ನೀಡಲಾಗಿದೆಯೇ; ಇದ್ದಲ್ಲಿ, ವಿವರ ನೀಡುವುದು; ಇಲ್ಲದಿದ್ದಲ್ಲಿ, 
ನಿಯಮಾವಳಿಗಳನ್ನು ಪಾಲನೆ ಮಾಡದಿರಲು ಕಾರಣವೇನು? (ವಿವರ ನೀಡುವುದು) 


